ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1633 
ಸದಸ್ಯರ ಹೆಸರು : ಶ್ರೀ ಎಸ್‌.ಫ್ವಿಸಂಕನೂರ (ಪದವೀಧರರ ಕ್ಷೇತ್ರ) 
k ಪ್ರಿಸಂ: ಕ್ಷೇತ್ರ 
ಉತ್ತರಿಸ ಬೇಕಾದ ದಿನಾಂಕ : 18.03.2021 | 
ಉತ್ತರಿಸ ಬೇಕಾದ ಸಚಿವರು : ಮಾನ್ಯ ಮುಖ್ಯಮಂತ್ರಿಗಳು 
ಕ್ರ ನ್‌ | j 
ಸಂ. ಮಾ ಫ'ಉತ್ತರ 


ಸ 
(ಅ) | ರಾಜ್ಯದ ಸರ್ಕಾರಿ ನೌಕರರಿಗೆ 3 "ಕಂದ 


(ಮಾಹಿತಿ ನೀಡುವುದು) 


8 ಸ್ಥಗಿತ ವೇತನ ಬಡ್ತಿಯನ್ನು ನೀಡಲು. 
ಆರ್ಥಿಕ ಇಲಾಖೆ ಯಾವ 
ದಿನಾಂಕದಿಂದ ಒಪ್ಪಿಗೆ ನೀಡಿಡೆ; 


2011ರ ಅಧಿಕಾರಿ`ವೇತನ ಸಮತಿಯ ಘಾ ಫಾರಸಿನಂತೆ, ನನಾ 
01-04-2012ರಂದ ಜಾರಿಗೆ ಬರುವಂತೆ ರಾಜ್ಯ ಸರ್ಕಾರಿ 
ನೌಕರರಿಗೆ ಲಭ್ಯವಿದ್ದ ಸ್ಥಗಿತ ವೇತನ ಬಡ್ಡಿಗಳ ಸಂಖ್ಯೆಯನ್ನು 5 
ರಿಂದ ಕಕ್ಕೆ ಪರಿಷ್ಕರಿಸಿ" ದಿನಾಂಕ: 14- 0620126 ಸ 
ಆದೇಶ ಸಂಖ್ಯೆ ಆಇ 12 2012 (NID. 
ಆದೇಶಗಳನ್ನು ಹೊರಡಿಸಲಾಗಿರುತ್ತದೆ. 


ಎಸ್‌ಆರ್‌ಪಿ 


Ko) 


ರಾಜ್ಯದ ಅನುದಾನಿತ ಶಿಕ್ಷಣ ಸಂಸ್ಥೆಗಳ] 
ಸಿಬ್ಬಂದಿಗಳಿಗೆ ಈ "ಸೌಲಭ್ಯವನ್ನು 
ನೀಡಲು ಆರ್ಥಿಕ ಇಲಾಖೆ ಯಾವ 
ದಿನಾಂಕದಿಂದ ಒಪ್ಪಿಗೆ ಸೂಚಿಸಿದೆ; 


ಅನುದಾನಿತ "ಕಡ ಸಂಸ್ಥೆಗಳ ಫಾರ ವೇತನ; ಭತ್ಯೆ ಮತ್ತು 
ಸೇವಾ ಸೌಲಭ್ಯಗಳನ್ನು ಕರ್ನಾಟಕ ಶಿಕ್ಷಣ, ಅಧಿನಿಯಮ. 19838 
ನಿಯಮಗಳು 'ಮತ್ತು. ಸದರಿ ಅಧಿನಿಯಮದಡಿ ಹೊರಡಿಸಲಾದ 
ಕರ್ನಾಟಕ ಶಿಕ್ಷಣ ಸಂಸ್ಥೆ ಗಳು (ಅನುದಾನಿತ ಖಾಸಗಿ ಪ್ರಾಥಮಿಕ 


(©) 12012 ಹಾಗಾ 2016ರ ಮಧ್ಯದ ಮತ್ತು ಪೌಢ" ಶಿಕ್ಷಣ ಸಂಸ್ಥೆಗಳ ನೌಕರರ ನೇಮಕಾತಿ ಮತ್ತು 
ಅವಧಿಯಲ್ಲಿ ಸೇವೆಯಿಂದ ನಿವೃತ್ತರಾದ ನಿಬಂಧನೆಗಳು ಮತ್ತು ಸೆ ಸೇವಾ" ಷರತ್ತುಗಳು) ನಿಯಮಗಳು, 1999 
ಅನುದಾನಿತ ಶಿಕ್ಷಣ ಸಂಸ್ಥೆಗಳ ರ ನಿಯಮಗಳಲ್ಲಿನ” ಅವಕಾಶಗಳ ಪ್ರಕಾರ ಮತ್ತು ಸೌಲಭ್ಯಗಳ. 
ಸಿಬ್ಬಂದಿಗಳು ಸೌಲಭ್ಯದಿಂದ ಪರಿಷ್ಠರಣೆಯಿಂದ' ಸರ್ಕಾರಕ್ಕೆ ಉಂಟಾಗುವ ಅದಿಕ ಆರ್ಥಿಕ 
ವಂಚಿತರಾಗಿರುವುದು ನಿಜವೇ; ಹೊರೆಯನ್ನು ಗಮನದಲ್ಲಿರಿಸಿ ಕಾಲದಿಂದ ಕಾಲಕ್ಕೆ 
ಹಾಗಿದ್ದಲ್ಲಿ ಈ ಬಗ್ಗೆ ಸರ್ಕಾರ ಪರಿಷ್ಯರಿಸಲಾಗುತ್ತಿೆ. ಅದರಂತೆ, ಈ ಸೌಲಭ್ಯಗಳನ್ನು 
ಕೈಗೊಂಡಿರುವ ಸಮವೇನು? (ವವರ ಪರಿಷ್ಠರಿಸುವುದರಿಂದ ಉಂಟಾಗುವ ಅಧಿಕ ಆರ್ಥಿಕ ಹೊರೆಯನ್ನು. 
ನೀಡುವುದು) ಗಮನದಲ್ಲಿರಿಸಿ, ಶಿಕ್ಷಣ ಇಲಾಖೆಯು. ಆದೇಶ ಹೊರಡಿಸಿದ 

ದಿನಾಂಕದಿಂದ ಜಾರಿಗೆ ಬರುವಂತೆ ಸ್ಥಗಿತ "ವೇತನ ಬಡ್ಡಿಗಳ 
ಸಂಖ್ಯೆಯನ್ನು 5 ರಿಂದ ಕಕ್ಕೆ ಪರಿಷ್ಕರಿಸಲು ಆರ್ಥಿಕ ಇಲಾಖೆಯು 
ಅನುಮೋದನೆ ನೀಡಿರುತ್ತದೆ: 

ಅದರಂತೆ, ದಿನಾಂಕ: 06- 07-2016ರ ಸರ್ಕಾರಿ ಆದೇಶ ಸಂಖ್ಯೆ: 
ಇಡಿ 19 ಪಿಎಂಸಿ 2013ರಲ್ಲಿ. ಅನುದಾನಿತ ಖಾಸಗಿ ಶಕ್ಷಣ 
ಸಂಸ್ಥೆಗಳ ನೌಕರರಿಗೆ ಲಭ್ಯವಿದ್ದ ಸ್ಥಗಿತ ವೇತನ ಬಡ್ತಿಗಳ 
ಸಂಖ್ಯೆಯನ್ನು 5 ಠಿಂದ ಕಕ್ಕೆ ಪರಿಷ್ಕರಿಸಿ ಆದೇಶ ಹೊರಡಿಸಿದ 

ದಿನಾಂಕದಿಂದ ಜಾರಿಗೆ ಬರುವಂತೆ ವಿಸ್ತರಿಸಲಾಗಿದೆ. 
Te SEN STEIN 


ಒಮಾನ್‌. 
(ಬಿ.ಎಸ್‌. .ಯಡಿಯೂರಪು) . 
ಮುಖ್ಯಮಂತ್ರಿ 


